ಡಾ! ಆರ್‌. ಗೋಹಾಲ್‌* 


ಕರ್ನಾಟಕದಲ್ಲಿ ಮುದ್ರಾಂಕಿತ ನಾಣ್ಯಗಳು 


ಮುದ್ರಾಂಕಿತ ನಾಣ್ಯಗಳು ಪ್ರಾಚೀನ ಕರ್ನಾಟಕದ 
ಆರ್ಥಿಕ ಚರಿತ್ರೆಯಲ್ಲಿ ಮಹತ್ತರವಾದ ಪಾತ್ರವನ್ನು 


ವಹಿಸಿವೆ. ಇದುವರೆಗೆ ದೊರೆತಿರುವ ನಾಣ್ಯಗಳಲ್ಲಿ 
ಫಾ ಕಿತ ನಾಣ್ಯಗಳೇ ಅತ್ಯಂತ ಪ್ರಾಚೀನವಾದವ 


ತತ್ತಿ ಸನ ತ ಬಳಕೆಯಲ್ಲಿ ಇದ್ದಂತಹ ನಾಣ 
RS ಖದ್ರಾಂಕಿತ ನಾಣ್ಯಗಳಲ್ಲಿ ಬಕಾವುದೇ 
ವಿದೇಶಿ ಪ್ರಭಾವ 2 die ವಿದೇಶಿ ನಾಣ್ಯ 
ಗಳಲ್ಲಿ ಕಂಡುಬರುವ ವಿನ್ಮಾಸ, ಮಾದರಿ ಮತ್ತು ಲಿಪಿಗಳು 
ಈ ನಾಣ್ಯಗಳಲ್ಲಿ ಕಂಡುಬರುವುದಿಲ್ಲ; ಮುಖ್ಯವಾಗಿ 
ಮುದ್ರಾಂಕಿತ ನಾಣ್ಯಗಳು ವಿದೇಶಿಯರು ಭಾರತಕ್ಕೆ 
ಬರುವುದಕ್ಕೆ ಮೊದಲೇ ದೇಶದಾದ್ಯಂತ ಬಳಕೆಯಲ್ಲಿದ್ದ ವು. 
ಮುದ್ರಾಂಕಿತ ನಾಣ್ಯಗಳು ಉತ್ತರ ಭಾರತದಲ್ಲಿ ಕಿ. ಪೂ. 
೬ನೇ ಶತವಣಾನದಿಂದ ಕ . ಪೂ. ೨ನೇ ಶತಮಾನದವರೆಗೆ 
ಬಳಕೆಯಲ್ಲಿದ್ದರೆ, ದಕ್ಷಿಣ ಭಾರತದಲ್ಲಿ ಕ್ರಿ. ಶ. ೧ನೇ 
ಶತಮಾನದವರೆಗೆ ಬಳಕೆಯಲ್ಲಿದ್ದವು. 


ಈ ನಾಣ್ಯಗಳು ಆಕಾರದಲ್ಲಿ ಒಂದೇ ರೀತಿ ಇರು 


ವುದಿಲ್ಲ. ವೃತ್ತಾಕಾರವಾಗಿ, ಚೌಕಾಕಾರವಾಗಿ, ಆಯತಾ 
`ಕಾರವಾಗಿ ಮತ್ತು ವಿವಿಧ ಮೂಲೆಗಳು ಅಥವಾ ಕೋನ 
ಗಳ ಆಕಾರವನ್ನು ಹೊಂದಿರುತ್ತವೆ. ಪ್ರಾಚೀನ ನಾಣ್ಯ 
ಗಳು ಅಗಲವಾಗಿ, ತೆಳುವಾಗಿ ದುಂಡಾಗಿದ್ದರೆ ನಂತರದ 


ನಾಣ್ಯಗಳು ಕಿರಿದಾಗಿ, ದಪ್ಪವಾಗಿ ಮತ್ತು ಚೌಕಾಕಾರ 
ಇಗಿರುತ್ತವೆ. ಪ್ರಾರಂಭದಲ್ಲಿ ರಾಜರು, ನಾಣ್ಯಗಳನ್ನು 
ಹೊರಡಿಸುವಾಗ ತೂಕ ಹೆಚ್ಚಾಗಿರುತ್ತದೆ. ಸಾಮ್ರಾಜ್ಯದ 
ಅವನತಿ ಹೊಂದಿದಂತೆ ನಾಣ್ಯಗಳ ತೂಕ ಸ್ವಲ್ಪಮಟ್ಟಿಗೆ 
ಕಡಿಮೆ ಇರುತ್ತದೆ ಎಂಬ ವಿಷಯವನ್ನು ನಾಣ್ಯಶಾಸ್ತ್ರಜ್ಞ 
ಕಾಲನಿರ್ಣಯ ಮಾಡುವಾಗ ಮರೆಯಬಾರದು. ಈ 
ನಾಣ್ಯಗಳ ತೂಕವನ್ನು ವರರು ಶ್ರೇಣಿಗಳಲ್ಲಿ ನೋಡ 
ಬಹುದಾಗಿದೆ. ೧) ೯೯ ಗ್ರೇಯಿನ್ಸ್‌ನಿಂದ. ೧೦೮ 
ಗ್ರೇಯಿನ್ಸ್‌ ವರೆಗೆ, ೨) ೪೫ ಗ್ರೇಯಿನ್ಸ್‌ನಿಂದ ೫೮ 
ಗ್ರೇಯಿನ್ಸ್‌ ಎರೆಗೆ ಮತ್ತು ೩) ೨೧ ಗ್ರೇಯಿನ್ಸ್‌ನಿಂದ 
೨೩ ಗ್ರೇಯಿನ್ಸ್‌ವರೆಗೆ.. ಬಹುಶ ಈ ಮೂರು 
ಶ್ರೇಣಿಗಳು ಎ. ಎಸ್‌. ಅಗರ್‌ವಾಲ್‌ರವರು ಹೆಸರಿಸಿರುವ 


ಕರ್ಷಪಣಗಳು, ಮಾಷಗಳು ಮತ್ತೂ ಪಣಗಳು ಎಂಬ 
ಮೂರು ಪಶ್ರೇಣಿಗಳಿರಬಹಂದು.3 


ಮುದ್ರಾಕಿತ ನಾಣ್ಯಗಳಲ್ಲಿ ಯಾವುದೇ ರೀತಿಯ 
ಬರವಣಿಗೆಗಳಾಗಲೀ ಅಥವಾ ಐತಿಹ್ಯಗಳಾಗಲೀ ಕಂಡು 
ಬರುವುದಿಲ್ಲ. ಸಾವರಾನ್ಯವಾಗಿ ನಾಣ್ಯದ ಮುಂಭಾಗದಲ್ಲಿ 
ಒಂದರಿಂದ ಆರರವರೆಗೆ ಚಿಹ್ನೆಗಳು ಕಂಡುಬಂದರೆ, 
ಹಿಂಭಾಗದಲ್ಲಿ ಖಾಲಿ ಇರುತ್ತದೆ ಅಥವಾ ಮುಂಭಾಗ 
ದಂತೆಯೇ ಚಿಹ್ನೆಗಳಿರುತ್ತವೆ. ಅಥವಾ ಸಣ್ಣ ಸಣ್ಣ 


ಪ್ರಾಚ್ಯವಸ್ತು ಮತ್ತು ವಸ್ತುಸಂಗ್ರಹಾಲಯ ಇಲಾಖೆ ಕರ್ನಾಟಕ ಸರಕಾರ, ಮೈಸೂರು. 


ಜೆ 
1 pa ೫. 7. Gupta., ). 8 
2 7104., ೧. 11 
3 ೫1151, Vol. 15. pp. 39-40. 


೬೦ 


ವ್ಯಾಂಕರ್ಸ್‌  ಮಾರ್ಕ್‌ಗಳನ್ನು ಕಾಣಬಹುದಾಗಿದೆ. 
ಬ್ಯಾಂಕರ್ಸ್‌ ಮಾರ್ಕ್‌ ಎಂದರೆ ನಾಣ್ಯಗಳನ್ನು ಪರೀಕ್ಷಿಸಿದ 
ನಂತರ ನಾಣ್ಯದ ಅಸಲಿತನವನ್ನು ದೃಢೀಕರಿಸಲು 
ಒತ್ತಾತ್ತಿದ್ದ ಸಣ್ಣ ಮುದ್ರೆಗಳಿಗೆ ಬ್ಯಾಂಕರ್ಸ್‌ ಮಾರ್ಕ್‌ 
ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. 
ಬ್ಯಾಂಕರ್ಸ್‌ ಮಾರ್ಕ್‌ಗಳಲ್ಲೂ ಹಲವು ವಿಧಗಳಿದ್ದು ದರಿಂದ 
ಪ್ರಾಂತವಾರು ವಿಂಗಡಣೆಯಲ್ಲಿ ಹಲವಾರು ನಾಣ್ಯ 
ಪರೀಕ್ಷಕರು ಇದ್ದು ನಾಣ್ಯಗಳ ಮೇಲೆ ತಮ್ಮದೇ ಆದ 
ಮುದ್ರೆಯನ್ನು ಹೋದಿದ್ದಿರಬಹುದು. ಈ ನಾಣ್ಯಗಳ 
ಮೇಲೆ ಕಂಡುಬರುವ ವಿವಿಧ ಚಿತ್ರಗಳೆಂದರೆ ಗಿಡಮರ 
ಗಳು, ಬೆಟ್ಟ, ಸೂರ್ಯ, ಆರು ಅಂಗವುಳ್ಳೆ ಚಿತ್ರ (six 
armed symbol), ಪ್ರಾಣಿಗಳು, ಪಕ್ಷಿಗಳು. ಮನುಷ್ಯ 
ಆಕೃತಿ, ಸರೀಸೃಪ, ಜ್ಯಾಮಿತಿಯ ಚಿತ್ರಗಳು ಮತ್ತು 
ಶ್ರೀವತ್ಸ ಮುಂತಾದ ಧಾರ್ಮಿಕ ಚಿಹ್ನೆಗಳನ್ನು ಕಾಣಬಹು 
ದಾಗಿದೆ. ಆದರೆ ಸೂರ್ಯ ಮತ್ತು ಆರು ಅಂಗವುಳ್ಳ 
ಚಿತ್ರ, ಈ ಎರಡು ಚಿಹ್ನೆಗಳು ಹೆಚ್ಚಿನ ನಾಣ್ಯಗಳಲ್ಲಿ 
ಕಂಡುಬರುವುದು ಸಾವಕಾನ್ಯವಾಗಿವೆ. ಡಾ|| ಪಿ. ಎಲ್‌. 
ಗುಪ್ತರವರು ಸುವರಾರು ಐದುನೂರಕ್ಕೂ ಹೆಚ್ಚಿನ ಚಿತ್ರ 
ಗಳನ್ನು ಪತ್ತೆ ಹಚ್ಚಿದ್ದಾರೆ. 


ವಬದ್ರಾಂಕಿತ ನಾಣ್ಯಗಳನ್ನು ಅಧ್ಯಯನ ವಕಾಡು 


ವಾಗ ನಾವು ಗವಾನಿಸಬೇಕಾದ ಮುಖ್ಯ ಅಂಶವೆಂದರೆ 
ಒಂದು ನಾಣ್ಯದ ಕಿರಿದಾದ ಆಕಾರದ ಮೇಲೆ ಐದಾರು 
ಮುದ್ರೆಗಳನ್ನು ಒಂದರ ನಂತರ ಒಂದು ಮುದ್ರೆಯನ್ನು 
ಒತ್ತಿದಾಗ ಒಂದು ಚಿಹ್ನೆಯ ಮೇಲೆ ಮತ್ತೊಂದು ಚಿಹ್ನೆ 
ಮೂಡಿರುತ್ತವೆ : ಕೆಲವು ವೇಳೆ ವದ್ರೆಗಳೇ ಸರಿಯರಾಗಿ 
ಕಾಣಬರುವುದಿಲ್ಲ. ಚಿಹ್ನೆಗಳು ಸರಿಯಾಗಿ ಕುಣದೆ 


ಎ ಟಾ 
ಹ ರ್ನ [ಟಿ ದೆ ಶಾ 
ಅಸ ಹವಾ ರುವುದರಿಂದ 


4) ಸಿ 
fg 
TL 
4 
(] 
ಒತ್ತ 
1 
€» 
[| 
೯1 
[ 
[4 
ಲ. 


py ಹ ಸಾಚಾ ಇ. 3 
ವಾಗಿರುತ್ತದೆ. ವಿದ್ದಾಂಸರು ಚಿಹ್ನೆಗಳನ್ನು ರ 
ವೆ ನ್ಮ 3 
ಅ ತ ಅ ಇ wR pS] ಕಾ 
ವಂಶಾಬಳಿಿರಾಜಧಾಬ ಪಾತಕ ಟಂಕಶಾಲ ಳನ್ನುಪ್ರತಿ ಧಿ 


ರೆ RE 
ಇಲ ಲರ 


CL 


ಸುತ್ತದೆ ಎಂದು ಹೇಳಿದ್ದಾರೆ. ಆದ 


ಅಭಿಪ್ರಾಯ ಎಂದು ಹೇಳಬಹುದು. ಆಕರ ಅಂಗಪಳ್ಳ 


ಡಾ| ಪಿ. ಎಲ್‌, ಗುಪ್ತರವರು*ಸಿ ಪತ್ತೆಹಚ್ಚಿ ವಿವರಿಸಿ 
ಬರೆದಿದ್ದಾರೆ. ಆರು ಅಂಗವುಳ್ಳೆ ಚಿಹ್ನೆಯನ್ನು ಮೇಲಿನ 
ನಾಲ್ಕು ಅಂಶಗಳಲ್ಲಿ ಯಾವುದಾದರೂ ಒಂದಕ್ಕೆ ಅನ್ವಯಿ 
ಸುವಂತೆ ಹೇಳಿದರೆ ತಪ್ಪಾಗಬಹುದು. ಏಕೆಂದರೆ ೯೦ 
ರಾಜರಾಗಲೀ ಅಥವಾ ವಂಶಾವಳಿಗಳಾಗಲೀ ಅಥವಾ 
ರಾಜಧಾನಿಯಕಾಗಲೀ ಅಥವಾ ಟಂಕಶಾಲೆಗಳಾಗಲೀ 
ಇದ್ದ ಬಗ್ಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಕಂಡು 
ಬರುವುವಿಲ್ಲ. 


ನಾಣ್ಯಗಳ ತಯಾರಿಕೆ 
ವಖದ್ರಾಂಕಿತ ನಾಣ್ಯಗಳನ್ನು ತಯಾರಿಸುವಾಗ 
ಲೋಹವನ್ನು ಕಾಯಿಸಿ ನಂತರ ತಗಡಿನಂತೆ ಚಪ್ಪಟೆ 
ಮಾಡಿ ಗೊತ್ತಾದ ತೂಕಕ್ಕೆ ಕತ್ತರಿಸಿ, ನಾಣ್ಯದ ಆಕಾರ 
ಬಿಸಿ ಇರುವಾಗಲೇ ಅದರ ಮೇಲೆ ಮುದ್ರೆಗಳನ್ನು ಒತ್ತು 
ತ್ತಿದ್ದರು. ಆದ್ದರಿಂದ ಈ ನಾಣ್ಯಗಳಿಗೆ ಮುದ್ರಾಂಕಿತ 
ನಾಣ್ಯಗಳು ಅಥವಾ “ಪಂಚ್‌ಮಾರ್ಕ್‌ಡ್‌ ಕಾಯಿನ್ಸ್‌' 
ತಾ ಕರೆಯಲಾಗಿದೆ. ಈ ನಾಣ್ಯಗಳಲ್ಲಿ ಕಂಡುಬರುವ 
ಗ್ರತಿಯೊಂದು ಚಿಹ್ನೆಗೂ ಬೇರೆ ಬೇರೆ ಮುದ್ರೆಗಳನ್ನು 
Se 


ನಮಗೆ ಇಮವರೆಗೆ ದೊರೆತಿರುವ ಮುದ್ರಾಂಕಿತ 
ನಾಣ್ಯಗಳಲ್ಲಿ ಬೆಳ್ಳಿ ಮೆತ್ತು ತಾಮ್ರದ ನಾಣ್ಯಗಳು 
ಮಾತ್ರ ದೊರೆತಿವೆ. ಬೆಳ್ಳಿಯ ಮುದ್ರಾಂಕಿತ ನಾಣ್ಯ 
ಗಳನ್ನು ಮಿಶ್ರ ಲೋಹಗಳಿಂದ ತಯಾರಿಸಿದ ನಾಣ್ಯ 
ಗಳಾಗಿವೆ... ಉದಾಹರಣೆಗೆ ರಾಯಚೂರು ಜಿಲ್ಲೆ 
ಕೊಪ್ಪಳ ತಾಲ್ಲೂಕಿನ ಚಿಕ್ಕಸಿಂಧಗಿ ಗ್ರಾಮದಲ್ಲಿ ದೊರೆತ 
ಮುದ್ರಾಂಕಿತ ಬೆಳ್ಳಿಯ ನಾಣ್ಯಗಳನ್ನು ಲಕ್ನೋದಲ್ಲಿರುವ 
ನ್ಯಾಷನಲ್‌ ರೀಸರ್ಜ್‌ ಲ್ಯಾಬೋರೇಟರಿ ಫಾರ್‌ ಕನ್ನರ್‌ 
ವೇಷನ್‌ ಆಫ್‌ ಕಲ್ಚರಲ್‌ ಪ್ರಾಪರ್ಟಿ (ಎನ್‌. ಆರ್‌. 
ಎಲ್‌. ಸಿ.) ಇವರಿಗೆ ಲೋಹದ ಪರೀಕ್ಷೆಗೆ ಕಳುಹಿಸಿದಾಗ 
ಅವರಿಂದ ಬಂದ ವರದಿಯ ಪ್ರಕಾರ ಈ ನಾಣ್ಯಗಳಲ್ಲಿ 
ಶೇಕಡ ೬೫ ಭಾಗ ಬೆಳ್ಳಿಯು ಮೂಲ ಲೋಹವಾಗಿದ್ದು 
(base metal) ಉಳಿದ ಶೇಕಡ ೩೫ ಭಾಗದಲ್ಲಿ ತಾಮ್ರ, 


4 PMCs inthe 4. 7. Govt. Museums, ಔ. L- Gupta ಭ. ೫. 
4A Silver PMC of the Magadha- Maurya Kashapana series, P-L. Gupta ad ಗಣ, 


Hardaker, ). 1. 


ಇತಿಹಾಸ ದರ್ಶನ 


೬೧ 


ಕಬ್ಬಿಣ ಮತ್ತು ಸೀಸದ ಲೋಹಗಳನ್ನು ಮಿಶ್ರ ಮಾಡಿರು 


`ವುದು ಕಂಡುಬಂದಿದೆ. ಆದ್ದರಿಂದ ಈ ನಾಣ್ಯಗಳನ್ನು 


ಬೆಳ್ಳಿಯ ಮುದ್ರಾಂಕಿತ ನ ನಾಣ್ಯ ಗಳು ಎಂದು ಕರೆಯು 
ವುದರ ಬದಲಂ ಮಿಶ್ರಲೋಹಗಳ ಮುದ್ರಾಂಕಿತ ನಾಣ್ಯ 
ಗಳು ಎಂದು ಕರೆಯುವುದು ಸೂಕ್ತವಾಗಿದೆ. 


ಕರ್ನಾಟಕ ನಾಣ್ಯಶಾಸ್ತ ಶ್ರದ ವೈಶಾಲ್ಯತೆಗೋಸ್ಕರ 
ಕರ್ನಾಟಕ ಏಕೀಕರಣ ಪೂರ್ವದಲ್ಲಿ ಹೈದರಾಬಾದ್‌- 
ಕರ್ನಾಟಕಕ್ಕೆ ಸೇರಿದ್ದ ಸ್ಥಳಗಳನ್ನು ತೆಗೆದುಕೊಂಡಾಗ 
ಬನವಾಸಿ, ಚಂದ್ರವಳ್ಳಿ, ವಡಗಾಂ ಮುತ್ತು ವಠಾಧವಪುರ, 
ಮಸ್ಕಿ ಮತ್ತು ಸನ್ನತಿ ಇವುಗಳಲ್ಲಿ ಮುದ್ರಾಂಕಿತ ನಾಣ್ಯ 
ಗಳು ab ದೊರೆತಿದ್ದರೆ, ಧಾರವಾಡ, 
ಗುಲ್ಬರ್ಗಾ, ರಾಯಚೂರು, ಚಿಕ್ಕಸಿಂಧಗಿ ಮತ್ತಿ 
ಲಗ ಇಲ್ಲಿ ಗುಪ್ತನಿಧಿ ರೂಪದಲ್ಲಿ ಪತ್ತೆಯಾಗಿವೆ. 
ಕರ್ನಾಟಕದಲ್ಲಿ ಹ ನಾಣ್ಯಗಳು ದೊರೆತಿರುವ 


೧. ಬನವಾಸಿ : ಉತ್ತರ ಕನ್ನಡ ಜಿಲ್ಲೆಯ 
ಸಿರಸಿ ಸು ತಾಲ್ಲೂಕಿನ ಬನವಾಸಿಯಲ್ಲಿ ೧೯೬೯ರಲ್ಲಿ ಮೈಸೂರು 


ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗದವರು ಕೈಗೊಂಡ ಸರ್ವೇಕ್ಷಣ ಮತ್ತೂ 
ಉತ್ಸನನದಲ್ಲಿ ಹಲವಾರು ಹೊಸ ವಿಷಯಗಳನ್ನು ಬೆಳಕಿಗೆ 
ತರಲಾಗಿದೆ. ಅವುಗಳಲ್ಲಿ ಚೌಕಾಕಾರದ ಮುದ್ರಾಂಕಿತ 


ನಾಣ್ಮ ಒಂದು. ಇದು ಪೂರ್ವ ಶಾತವಾಹನರ ಕಾಲಕೆ 
$ 4 


ಸೇರಿದ ಪದರದಲ್ಲಿ ಪತ್ತೆಯಾಗಿರುವುದರಿಂದ ಈ ನಾಣ್ಯ 
ವನ್ನು ಪ್ರೊ| ಎ.ಎ. ನರಸಿಂಹಮೂರ್ತಿಯುವರು* 
ವಕೌರ್ಯರ ನಂತರದ ಕಾಲಕ್ಕೆ ಸೇರಿದ್ದೆಂದು ತಿಳಿಸಿದ್ದಾರೆ. 
ನಾಣ್ಯವು ಪೂರ್ಣವಾಗಿ ಸವೆದಿದ್ದು ಅಲ್ಲಲ್ಲಿ ಚಿಹ್ನೆಗಳಿರು 
ವುದು ಕಂಡುಬರುತ್ತದೆ. 


೨. ಚಂದ್ರವಳ್ಳಿ : ಚಿತ್ರದುರ್ಗ ನಗರದಿಂದ 
ಪಶ್ಚಿಮಕ್ಕೆ ನಾಲ್ಕು ಕಿ. ಮೂ. ದೂರದಲ್ಲಿರುವ ಬೆಟ್ಟದ 
ತಳಭಾಗದಲ್ಲಿರುವುದೇ ಚಂದ್ರವಳ್ಳಿ. ೧೯೪೭ರಲ್ಲಿ ಸರ್‌ 


Srikanthika, p- 290. 
Ancient India, Vol. IV. 


NAN MU 


: ಪಕಾರ್ಟಿಮರ್‌ ವೀಲ್ದರ್‌ರವರು ಕೈಗೊಂಡ ಉತ್ಕೃನನದಲ್ಲಿ 


ಕೆಲವು ನಾಣ್ಯಗಳು ಪತ್ತೆಯಾಗಿದ್ದು, ಅವುಗಳಲ್ಲಿ ಶಾತ 

?ಹನರ ಮತ್ತು ರೋಮನ್ನರ ನಾಣ್ಯಗಳ ಜೊತೆ 
ನಾಲ್ಕು ಬೆಳ್ಳಿಯ ಮುದ್ರಾಂಕಿತ ನಾಣ್ಯಗಳು ಪತ್ತೆ 
ಯಕಾಗಿವೆ.5 . ಈ ನಾಣ್ಯಗಳು ಆಯತಾಕಾರವಾಗಿದ್ದು, 
ಮುಂಭಾಗದಲ್ಲಿ ಐದು ಚಿಹ್ನೆಗಳಿದ್ದು ಹಿಂಭಾಗದಲ್ಲಿ 
ಯಣಾವುದೇ ಚಿಹ್ನೆಗಳಿರುವುದಿಲ್ಲ 


೩. ನಡಗಾಂ ಮತ್ತು ಮಾಧವಪುರ : 
ಬೆಳಗುವಿ ನಗರದ ಹೊರ ವಲಯದ ಪೂರ್ವಕ್ಕೆ ವಡಗಾಂ 
ಮತ್ತು ಪಶ್ಚಿಮಕ್ಕೆ ವಕಾಧವಪುರ ನಗರಗಳ ವಂಧ್ಯ 
ಇರುವ ನಿವೇಶನದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ 
ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನಶಾಸ್ತ್ರ 
ವಿಭಾಗ ಮತ್ತು. ಕನ್ನಡ ಸಂಶೋಧನಾ ಸಂಸ್ಥೆಯವರು 
೧೯೭೨-೭೮ರ ಸಾಲಿನಲ್ಲಿ ಕೈಗೊಂಡ ಉತ್ಕನನದಲ್ಲಿ ಕೆಳ 
ಪದರದ ಕೊನೆಯ ಹಂತದಲ್ಲಿ. ಸುವಕಾರು. ಐದು 
ಮುದ್ರಾಂಕಿತ ನಾಣ್ಯಗಳು ಪತ್ತೆಯಾಗಿವೆ. ಶಾತವಾಹನರ 

ನೆಲೆಯಲ್ಲಿ ದೊರೆತಿರುವುದರಿಂದ ಈ ನಾಣ್ಯಗಳನ್ನು 
ಕ್ರಿ. ಶ. ೧ನೇ ಶತವರಾನಕ್ಕೆ ಸೇರಿರಬಹುದೆಂದು ಊಹಿಸ 
ಬಹುದಾಗಿದೆ. ಇವು ಐದು ಚಿಹ್ನೆಗಳಿರುವ ನಾಣ್ಯ 
ಗಳಾಗಿವೆ. ಕೆಲವು ನಾಣ್ಯಗಳಲ್ಲಿ ಬೆಳ್ಳಿಯು ಮೂಲ 
ಲೋಹವಾಗಿದ್ದರೆ ಉಳಿದ ನಾಣ್ಯಗಳಿಗೆ ತಾಮ್ರದ ಮೇಲೆ 
ಬೆಳ್ಳಿಯ ಲೇಪನವನ್ನು ವಕಾಡಲಾಗಿದೆ ಎಂದು 
ಡಾ| ಅ. ಸುಂದರರವರು ತಿಳಿಸಿದ್ದಾರೆ.” 


೪, ಮಸ್ತಿ : ರಾಯಚೂರು ಜಿಲ್ಲೆ ಲಿಂಗಸೂರು 
ತಾಲ್ಲೂಕು ತುಂಗಭದ್ರಾ ಉಪ ನದಿಯಾದ ಮಸ್ಕಿ ನದಿಯ 
ಬಲದಂಡೆಯ ಮೇಲಿದೆ. ಆಂಧ್ರಪ್ರದೇಶದ ಪುರಾಶತ್ವ 
ಇಲಾಖೆಯವರು ೧೯೩೫ ಮತ್ತು ೧೯೪೨-೪೩ರಲ್ಲಿ 
ನಡೆಸಿದ ಉತ್ಸನನದಲ್ಲಿ ಒಟ್ಟು ೯ ಮುದ್ರಾಂಕಿತ ನಾಣ್ಯ 
ಗಳು ಪತ್ತೆ ಯಾಗಿವೆ. ಇವುಗಳಲ್ಲಿ ೨ ಬೆಳ್ಳಿಯ ನಾಣ್ಯ 
ಗಳಾಗಿದ್ದು, ಉಳಿದವು ತಾವ್ರುದ ನಾಣ್ಯಗಳಾಗಿವೆ.8 


Madhu (ಸಿಗೆ. N. Deshpande Felicitation Vol.) ಕ 
PMC in the Govt. of A. P Museum, ಔ. L. Gupta, p. 36. ' 


ಇತಿಹಾಸ ದರ್ಶನ 


ತಾಮ್ರದ ನಾಣ್ಯಗಳ ಮೇಲೆ ಬೆಳ್ಳಿಯ ಲೇಪನ ಇರುವುದು 
ಕಂಡು ಬಂದಿದೆ. ಇವುಗಳಲ್ಲಿ ಮೂರು ನಾಣ್ಯಗಳು 
ಪೂರ್ಣವಾಗಿ ಸವೆದಿರುವುದರಿಂದ ಚಿಹ್ನೆಗಳು ಅಸ್ಪಷ್ಟ 


ವಾಗಿವೆ. 


೫. ಧಾರವಾಡ : ಹನ್ನೊಂದು ಬೆಳ್ಳಿಯ 
ಮುದ್ರಾಂಕಿತ ನಾಣ್ಯಗಳನ್ನು ಪರಿಶೀಲನೆಗೆ ಸ್ವೀಕರಿಸ 
ಲಾಗಿದೆ ಎಂದು ಡಾ! ಎಂ. ಎಚ್‌. ಕ್ಷ ಷ್ಣರವರು ೧೯೩೮ರ 


ಮೈಸೂರು ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌ 
(ಎಂ.ಎ.ಆರ್‌.)ನಲ್ಲಿ ವಿವರಣೆ ನೀಡಿ ಪ್ರಕಟಿಸಿದ್ದಾರೆ.೨ 


ಆದರೆ ಈ ನಾಣ್ಯಗಳು ಧಾರವಾಡದಲ್ಲಿ ಹೇಗೆ ಪತ್ತೆ 
ಯಾಯಿತು ಮತ್ತು ಯಾರಿಂದ ಸಿ ಸ್ವೀಕರಿಸಲಾಯಿತು 
ಎಂಬುವುದರ ಬಗ್ಗೆ ವರದಿ ಮಾಡಿರುವುದಿಲ್ಲ. ಇವುಗಳಲ್ಲಿ 
ಎರಡು ನಾಣ್ಯಗಳು ವೃತ್ತಾಕಾರವಾಗಿದ್ದು, ಉಳಿದವು 
ಆಯತಾಕಾರವಾಗಿವೆ. ಈ ನಾಣ್ಯಗಳು ೫೨-೫೩ 
ಗ್ರೆಯಿನ್ಸ್‌ ತೂಕವುಳ್ಳ ನಾಣ್ಯಗಳಾಗಿದ್ದು, ಮುಂಭಾಗದಲ್ಲಿ 
ಐದು ಚಿಹ್ನೆಗಳಿದ್ದು, ಹಿಂಭಾಗದಲ್ಲಿ ಸಣ್ಣ ಸಣ್ಣ 


ಚಿಹ್ನೆಗಳಿವೆ. 
೩ ಗುಲ್ಬರ್ಗಾ: ೧೯೪೦-೪೧ರಲ್ಲಿ ಗುಲ್ಬರ್ಗಾ 
ತಾಲೂಕು,ಹೆಬ್ಬಾಳ್‌ ದ 


ನಾ ಬ 
ಒಂದು ಮಡಕೆಯಲ್ಲಿ ೨೨೫ 
ನಾಣ್ಯಗಳು ದೊರೆತವು. ಅವುಗಳನ್ನು ತಹಶೀಲ್ದುರ್‌ 
ರವರ: ವಶಪಡಿಸಿಕೊಂಡು ಆಂಧ್ರಪ್ರದೇಶದ ವಸ್ತು 
ಸಂಗ್ರಹಾಲಯಕ್ಕೆ ಕಳುಹಿಸಿಕೊಟ್ಟರು. ಕೆಲವು ನಾಣ 
ಗಳ ಮೇಲೆ ಶೆಳುವಾದ ಬಟ್ಟೆಯ ಚೂರುಗಳು ಅಂಟಿ 
ಕೊಂಡಿರುವುದು ಕೆಂಡು ಬಂದಿರುವುದರಿಂದ ಬಹುಶಃ 
ನಾಣ್ಯಗಳನ್ನು ಬಟ್ಟೆಯಲ್ಲಿ ಸುತ್ತಿ ನಂತರ ಮಡಕೆಯಲ್ಲಿ 
ಇಟ್ಟು ಹೂತಿರಬಹುದು.19 ಆದರೆ ಈ ಗುಪ್ಪನಿಧಿ 
ಯಾವ ರೀತಿ ಪತ್ತೆಯಾಯಿತು ಎಂಬುವುದರ ಬಗ್ಗೆ 
ಹೆಚ್ಚಿನ ವಿವರಣೆ ದೊರೆಯುವುದಿಲ್ಲ... ೨೨೫ ನಾಣ್ಯ 
ಗಳಲ್ಲಿ ೨೦ ನಾಣ್ಯಗಳು ಪೂರ್ಣವಾಗಿ ಸೆವೆದಿರುವುದರಿಂದ 
ಅವುಗಳಲ್ಲಿ ಯಾವುವೇ ಚಿಹ್ನೆಗಳು ಕಂಡು ಬರುವುದಿಲ್ಲ. 


9 1147, 1938, ೧. 73 


` ೪೧ ರಿಂದ ೫೨ ಗ್ರೆಯಿನ್ಸ್‌ವರೆಗೆ ಇದೆ. 


ಈ ನಾಣ್ಯಗಳ ಪ್ರತೀಯೊಂದರೆ ತೂಕ ಸುಮಾರು ೪೦ 
ರಿಂದ ೫೧ ಗ್ರೇಯಿನ್ಸ್‌ವರೆಗೆ ಇವೆ. 


೭. ರಾಯಚೂರು ೧೯೩೫-೩೬ ರಲ್ಲಿ 
ರಾಯಚೂರು ರೈಲ್ವೆ ನಿಲ್ದಾಣದ ಸಮೀಪ ರಾಯಚೂರು 
ಮುನಿಸಿಪಾಲಿಟಿಯ ಸದಸ್ಮರಾದ ಶ್ರೀ ತಿಮ್ಮಪ್ಪ ಎಂಬು 
ವವರಿಗೆ ಅವರ ಜಮೀನನ್ನು ಉಳುವಾಗ ೬೩ ಬೆಳ್ಳಿಯ 
ಮುದ್ರಾಂಕಿತ ನಾಣ್ಯಗಳು ಪತ್ತೆಯಾಯಿತು. ನಂತರ 
ಇವುಗಳನ್ನು ಆಂಧ್ರಪ್ರದೇಶದ ವಸ್ತು ಸಂಗ್ರಹಾಲಯ 
ದವರು ಗುಪ್ತನಿಧಿ ಕಾಯ್ದೆ ಅನ್ವಯ ವಶಪಡಿಸಿ 
ಎಲ್ಲಾ ನಾಣ್ಯಗಳು ಆಯತಾಕಾರ 
ಈ ನಾಣ್ಯಗಳ ತೂಕವು 
ಗುಲ್ಬರ್ಗಾ 
ಮತ್ತು ರಾಯಚೂರಿನ ಗುಪ್ತನಿಧಿಗಳು ಸುವಾರು 
ಕ್ರಿ.ಪೂ. ೩ನೇ ಶತಮಾನದಿಂದ ಕ್ರಿ.ಪೂ. ೧ನೇ ಶತವಕಾನದ 
ವರೆಗೆ ಬಳಕೆಯಲ್ಲಿದ್ದ ನಾಣ್ಯಗಳು ಎಂದು ಡಾ|| ಪಿ. ಎಲ್‌. 
ಗುಪ್ತರವರು ಅಭಿಪ್ರಾಯ ಪಟ್ಟಿದ್ದಾರೆ. 


ಕೊಂಡರು.!! 


ವಾಗಿದ್ದು ಉತ್ತಮವಾಗಿವೆ. 


೮. ಚಿಕ್ಕ ಸಿಂಧಗಿ : ಕೊಪ್ಪಳ ತಾಲ್ಲೊಕು 
ರಾಯಚೂರು ಜಿಲ್ಲೆಗೆ ಸೇರಿದ ಚಿಕ್ಕ ಸಿಂಧಗಿ. ಗ್ರಾಮದ 
ಸರ್ವೆ ನಂ. ೧೯ರಲ್ಲಿ ಶ್ರೀ ಎಚ್‌. ಎಸ್‌. ಖಾದ್ರಿ ಎಂಬು 
ವವರ ಜಮೀನಿನಲ್ಲಿ ಉಳುವಾಗ ಒಂದು ತಾಮ್ರದ 
ಚೊಂಬು ಮತ್ತು ಒಂದು ಮಣ್ಣಿನ ಮಡಕೆಯಲ್ಲಿ ೫.೫೩೪ 
ಬೆಳ್ಳಿಯ ಮುದ್ರಾಂಕಿತ ನಾಣ್ಯಗಳು ದೊರೆತಿರುವುದು 
(ಒಟ್ಟು ತೊಕ ೧೬.೬೯ ಕೆ.ಜಿ) ಭಾರತೀಯ ನಾಣ್ಯ 
ಶಾಸ್ತ್ರ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲಾಗಿದೆ. 
ತಾಮ್ರದ ಚೊಂಬಿನ ಮೇಲೆ ಒಂದು ಸಾಲಿನ “ಚಂತಸ' 
ಎಂಬ ಬ್ರಾಹ್ಮೀ ಶಾಸನವಿದೆ. ಎರಡು ಬದಿಗಳಲ್ಲಿ 
ಶ್ರೀವತ್ಸ ಮತ್ತಾ ನಂದಿ ಪಾದಗಳಿವೆ. ಚಂತಸ ಎಂದರೆ 
ಚಂತನಿಗೆ ಸೇರಿದ್ದ (Belonging to Chanta) 
ಡಾ| ಅಜಯಮಿತ್ರ ಶಾಸ್ತ್ರಿಯವರು 
ಚಂತ ಅಥವಾ ಶಂಠ ಎಂದು ಇರಬಹುದೆಂದು ತಮ್ಮ 


10 PMC inthe AP Govt, Museums, P. L. Gupta, p. 16 


i1 Ibid, p. 23 


ಇತಿಹಾಸ ದರ್ಶನ 


ಇತ್ತೀಚಿನ ಲೇಖನದಲ್ಲಿ ತಿಳಿಸಿದ್ದಾರೆ. ಲಿಪಿಯ 
೬೩ 


ಆಧಾರದ ಮೇಲೆ ಶಾಸನವನ್ನು ಕ್ರಿ.ಶ. ೨ನೇ ಶತಮಾನಕ್ಕೆ 
ಸೇರಿರಬಹುದೆಂದು ಊಹಿಸಲಾಗಿದೆ. ಒಟ್ಟು ೫,೫೩೪ 
ಬೆಳ್ಳಿಯ ನಾಣ್ಯಗಳನ್ನು ನನಗೆ ಸೇರಿದ್ದು ಎಂದು ಹೇಳಿ 
ಕೊಳ್ಳಬೇಕಾದರೆ ಬಹುಶಃ ಚಂತ ಚಿಕೆ [ಸಿಂಧಗಿ ಪ್ರಾಂತ್ಯದ 
ಅರಸನಿರಬಹುದು ಅಥವಾ ಒಬ್ಬ ಸಾಮಂತ ರಾಜನಿರ 
ಬಹುದು. 


ಇಣ್ಯಶಾಸ್ತ್ರದ ಇತಿಹಾಸದಲ್ಲಿ ಪ್ರಮುಖವಾದ 
ಅಂಶವೆಂದರೆ ಕರ್ನಾಟಕದಲ್ಲಿ ಇದುವರೆಗೆ ದೊರೆತಿರುವ 
ಗುಪ್ಪನಿಧಿಗಳಲ್ಲಿ ಅತಿ ಹೆಚ್ಚಿನ ಪ್ರವಕಾಣದಲ್ಲಿ ನಾಣ್ಯಗಳು 
ದೊರೆತಿರುವುದು. ಎಂದರೆ ಚಿಕ್ಕಸಿಂಧಗಿ ಗುಪ್ತನಿಧಿ 
ಒಂದೇ. ನಮ್ಮ ಪಕ್ಕದ ರಾಜ್ಯವಾದ ಆಂಧ್ರಪ್ರದೇಶದ 
ಗುಂಟೂರು ಜಿಲ್ಲೆಯ ಅಮರಾವತಿಯಲ್ಲಿ ದೊರೆತಿರುವ 
೬೬೮ ಬೆಳ್ಳಿಯ ಮುದ್ತಾಂಕಿತ ನಾಣ್ಯಗಳನ್ನು ಬಿಟ್ಟ ರೆ 


ತಾಯ ಅಸಲೊ 


ಎಂ 
ಗುಪ್ತೆವಿ [Neue ಹೆಚಿವ 


wp [ooo 
ಮ 


ಪ್ರಮಾಣದಲ್ಲಿ ದೊರೆತಿರುವಂತಹ ಮುಪ್ರಾಂಕಿತ ನಾಣ 
ಗಳಲ್ಲಿ i Plies ಯಾಗಿದೆ. ತವೀಳುವಾಡಿನ 
ಕೊಯಮತ್ತೂರ್‌. ಉತ್ತರ 
ಭಾರತದಲ್ಲಿ ಪಶ್ಚಿ ಮು ಬಂಗಾಳದ ತಕ್ಷಶಿಲೆಯಲ್ಲಿ ದೊರೆ 
ತಿರುವ ' ಗುಪ್ಪನಿಧಿಗಳು ಹೆಚ್ಚಿ ನ ಪ್ರವಕಾಣದವು 


ಗಳಾಗಿವೆ. 


೯. ಸನ್ನತಿ: ಕರ್ನಾಟಕ ಸರ್ಕಾರದ ಪುರಾ 
ತತ್ವ ಇಲಾಖೆಯ ಇತ್ತೀಚಿನ ಒಂದು ಹೊಸ 
ಸಂಶೋಧನೆ ಎಂದರೆ ೧೯೯೩-೯೪ನೇ ಸಾಲಿನ ಸನ್ನತಿ 
ಉತ್ಕನನದಲ್ಲಿ ನನ್ನ ಸಹೋದ್ಯೋಗಿಯಕಾದ ಶ್ರೀ ಎಚ್‌. 
ಟಿ. ತಳವಾರ್‌ ರವರು ನಮ್ಮ Rees ಡಾ॥ ಡಿ. 
ವಿ. ದೇವರಾಜ್‌ರವರ ಮಾರ್ಗದರ್ಶನದಲ್ಲಿ ಕೈಗೊಂಡ 
ಸನ್ನತಿ ಉತ್ಕನನದಲ್ಲಿ ಸುಮಾರು ಎಂಟು ೪ ಕಯ 
ಮುದ್ರಾಂಕಿತ ನಾಣ್ಯಗಳು ದೊರೆತಿದ್ದು, ಅವುಗಳ ರಸಾಯ 
ನಿಕ ln ಅಧ್ಯಯನ 
ವನ್ನು ಮುಂದೆ ತೆಗೆದುಕೊಳ್ಳ ಲಾಗುವುದು 


ಈ ಲೇಖನವನ್ನು ಪರಿಷ್ಕರಿಸುತ್ತಿರುವ ವೇಳೆಗೆ 


೬೪ 


ಮತ್ತೊಂದು ಗುಪ್ತನಿಧಿ ಬೆಳಕಿಗೆ ಬಂದಿದ್ದು, ಅದರ 
ವಿವರ ಕೆಳಕಂಡಂತೆ ಇದೆ. 


೧೦. ಹಲವಾಗಲು ಬಳ್ಳಾರಿ ಜಿಲ್ಲೆ, 


ಹರಪನಹಳ್ಳಿ ತಾಲ್ಲೂಕಿನ ಹಲವಾಗಲು ಗ್ರಾಮದಲ್ಲಿ 
ಶ್ರೀ ಮಾಗಳೆ ಹನುಮಂತಪ್ಪ ಇವರಿಗೆ ದಿನಾಂಕ 
೧೯-೮-೧೯೮೪ರಂದು ಅದೇ ಗ್ರಾಮದ ಪ್ರೀ ಗಡ್ಡಿಗಾರ 


ಬರಮಪ್ಪ ಎಂಬುವವರ ಜವಿನಿನಲ್ಲಿ ಬೆಳೆದು ನಿಂತ 
ಮೆಕ್ಕೆ ಜೋಳಕ್ಕೆ ನೀರನ್ನು ಹಾಯಿಸಲು ಕಾಲ ುವೆಯಲ್ಲಿ 
ಬೆಳೆದಿದ್ದ ಜೊಂಡು ಹುಲ್ಲನ್ನು ತೆಗೆಯುತ್ತಿರುವಾಗ 
ಸಲಾಕಿಗೆ ಒಂದು ಸಣ್ಣ ಮಣ್ಣಿನ ಕುಡಿಕೆಯಲ್ಲಿ ಒಟ್ಟು 
೧೪೪ ಬೆಳ್ಳಿಯ ಮುದ್ರಾಂಕಿಠ ನಾಣ್ಯಗಳು ಪತ್ತೆಯಕಾದವು. 
ಇವುಗಳ ಒಟ್ಟು ತೂಕ ೪೩೮ ಗ್ರಾಂ. ಇವುಗಳಲ್ಲಿ ೧೩೩ 
ನಾಣ್ಮಗಳು ಚೌಕಾಕಾರವಾಗಿಯೂ ಮತ್ತು ಉಳಿದ ೧೧ 
ನಾಣ್ಯಗಳು ದುಂಡಾಗಿಯೂ ಇವೆ. ಎಲ್ಲಾ ನಾಣ್ಯಗಳ 
ಮಂಂಭಾಗದಲ್ಲಿ ಐದು ಚಿತ್ರಗಳು ಇದ್ಳು ಹಿಂಭಾಗದಲ್ಲಿ 
ಸಣ್ಣ ಸಣ್ಣ ಮುದ್ರೆಗಳನ್ನು ಕಾಣಬಹುದಾಗಿದೆ. 


ಖೋಟಾ ಮುಡ್ರಾಂಕಿತ ನಾಣ್ಯಗಳು 
ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದಲ್ಲಿ ಮುದ್ರಾಂಕಿತ 
ನಾಣ್ಯಗಳೇ ಪ್ರಾರಂಭದ ನಾಣ್ಯಗಳು ಎಂಬ ಹೆಗ್ಗಳಿಕೆಯ 
ಜೊತೆಗೆ ಖೋಟಾ ನಾಣ್ಕಗಳೆ ತಯಠಾರಿಕೆ (Counterfiet 
Coins) ಕೂಡ ಇಲ್ಲಿಂದಲೇ ಪ್ರಾರಂಭವಾಗುತ್ತವೆ. 


ನಾಣ್ಯಗಳ ಅಸಲಿತನವನ್ನು 
ಪರೀಕ್ಷಿಸಲು ಬ್ಯಾಂಕರ್ಸ್‌ ವಕಾರ್ಕ್‌ ಇದ್ದ ಬಗ್ಗೆ ಹಿಂದೆ 
ವಿವರಿಸಲಾಗಿದೆ... ಸಾಮಾನ್ಯವ ನಗು ಮುದ್ರಾಂಕಿತ ನಾಣ್ಯ 
ಗಳನ್ನು ವಬದ್ರೆ ಜಾ ಒತ್ತಿ ತಯಾರಿಸುತ್ತಿದ್ದರೆ 


ಮುದ್ರಾಂಕಿತ 


ಏರನ್‌ನಲ್ಲಿ ಖೋಟಾ ನಾಣ್ಯಗಳನ್ನು 
ಒಂದು ಡೈಯನ್ನು ಅಲೆಗ್ಸಾಂಡರ್‌ 
ಹ್ಯಾಂ!2ರವರು ಪತ್ತೆ ಹಚ್ಚಿ ದ್ವರೆ, ಮತ್ತೊಂದನ್ನು 
ನಾಸಿಕ್‌ನ್ಲ್ಲಿನ ನಾಣ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆಯಲ್ಲಿ 
೬... Pu ಶ್ರೀ ಹಿ. ಎಿ 
ರು ತಮಿಳುನಾಡಿನ ಕರೂರ್‌ನಲ್ಲಿ ಪತ್ತೆ 


Ww Gl 
ಜೆ 
ಶಿ 
[5.8 


ಫ್ರಿ 


ಇತಿಹಾಸ ದರ್ಶನ 


ಹಚ್ಚಿದ್ದಾರೆ.  ವಖದ್ರಾಕಿತ ನಾಣ್ಯವನ್ನು ಇಟ್ಟು 
ಕೊಂಡು ಆದರಿಂದ ವರೌಲ್ಮ್‌ (ಅಚ್ಚು )ಗಳನ್ನು ತಯಾರಿಸಿ 
ರುವ ಬಗ್ಗೆ ದಾಖಲೆಗಳಿವೆ. ಈ ರೀತಿಯ ಮೌಲ್ಮ್‌ಗಳು 
ಈಗಾಗಲೇ ಮಥುರಾ, ಜೂಸಿ, ಶಿಸುಪಾಲಗರ್‌, ಕೊಂಡಾ 
ಪುರ್‌, ಧೂಲಿಕಟ್ಟ, ವೀರಪುರಂ ಮತ್ತು ಕಾಂಜೀಪ್ರರಂ!* 
ಗಳಲ್ಲಿ ಪತ್ತೆಯಾಗಿವೆ. ಈ ರೀತಿಯ ಮೌಲ್ಮ್‌ಗಳನ್ನು 
ಕಾರಕರ ಉಪಕರಣಗಳು (Forger's 


ಅ 
Tools) ಎಂದು ಕರೆಯಲಾಗಿದೆ. ಇವುಗಳಲ್ಲಿ ಮುಖ 
ಕಾ 


೧ 
CL 


ಒಂದೇ ರೀತಿಯ ಚಿಹ್ನೆಗಳುಳ್ಳ ವಔಲ್ಲ್‌ ಗಳಾಗಿವೆ. 
೪: 


ಕರ್ನಾಟಕದಲ್ಲಿ ಖೋಟಾ ಮುದ್ರಾಂಕಿತ ನಾಣ್ಯ 
ಗಳನ್ನು ತಯಾರಿಸುತ್ತಿದ್ದ ಬಗ್ಗೆ ಈವರೆಗೆ ಎಲ್ಲೂ 
ದಾಖಲೆಗಳಿಲ್ಲ. ಆದರೆ ವಡಗಾಂ ಮತ್ತು ಮಾಧವಪುರ 
ಉತ್ಸನನದಲ್ಲಿ ದೊರೆತ ಕೆಲವು ತಾಮ್ರದ ನಾಣ್ಯಗಳ 
ಮೇಲೆ ಬೆಳ್ಳಿಯ ಲೇಪನವನ್ನು ಮಾಡಲಾಗಿದೆ. ಎಂದು 
ದಾಖಲೆ ಇರುವುದರಿಂದ ಬಹುಶಃ ಈ ನಾಣ್ಯಗಳು 
ಖೋಟಾ ವಾಣ್ಯಗಳಿರಬಹಂದು. ಕಾರಣ ಚಿಕ್ಕಸಿಂಧಗಿ 
ಗುಪ್ತನಿಧಿಯಲ್ಲಿ ದೊರೆತ ನಾಣ್ಯಗಳನ್ನು ರಾಸಾಯನಿಕ 
ಪರೀಕ್ಷೆಗೆ ಒಳಪಡಿಸಿದಾಗ 3.೫೩೪ ನಾಣ್ಯಗಳಲ್ಲಿ ಬಕಾವೆ 
ನಾಣ್ಯದ ಮೇಲೂ ಈ ರೀತಿಯೂ ಲೇಪನ ಇರುವುದು 
ಕಂಡು ಬಂದಿಲ್ಲ. ಆದ್ದರಿಂದ ತಾಮ್ರದ ನಾಣ್ಯಗಳ 
ಮೇಲೆ ಬೆಳ್ಳಿಯ ಲೇಪನ ಇರುವ ನಾಣ್ಮಗಳು ಖೋಟಾ 


ನಾಣ್ಯಗಳಿರಬಹುದು ಎಂದು ಊಹಿಸಬಹುದಾಗಿದೆ 
ಜೊತೆಗೆ ಇತ್ತೀಚಿಗೆ ಖೋಟಾ ನಾಣ್ಯಗಳನ್ನು ತಯಾರಿಸು 
ವಾಗ ತಾಮ್ರದ ಮೇಲೆ ಬೆಳ್ಳಿ ಅಥವಾ ಬಂಗಾರದ 
ಲೇಪನ ವಳಾಡಿರುವುದನ್ನು ಉದಾಹರಣೆಗೆ ತೆಗೆದುಕೊಳ್ಳ 


ಕೆ 


ಉಪಸಂಹಾರ ವಖದ್ಭಾಂಕಿತ ನಾಣ್ಯಗಳು 
ಪ್ರಾಚೀನ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯನ್ನು ಪ್ರತಿ 
ಡಿಸ 


ಧಿಸುತ್ತವೆ. ಸಾಮಾನ್ಯವಾಗಿ ವಬದ್ರಾಂಕಿತ ನಾಣ್ಯಗಳು 
ಉತ್ತರ ಭಾರತದಲ್ಲಿ ಚಲಾವಣೆಯಲ್ಲಿ! ಇದ್ದಂತಹ 
ನುಣ್ಯಗಳಾಗಿದ್ದು, ಕಾಲಕ್ರಮೇಣದಲ್ಲಿ ದಕ್ಷಿಣ ಭಾರತದಲ್ಲಿ 
ಚಲಾನಣೆಗೆ ಬಂದವುಗಳಾಗಿವೆ. ದಕ್ಷಿಣ ಭಾರತದಲ್ಲಿ 
ದೊರೆತಿರುವ ಮುದ್ರಾಂಕಿತ ನಾಣ್ಯಗಳು ೩.೪ ಗ್ರಾಂ 
ತೂಕವಿದ್ದು, ನಾಣ್ಯಗಳ ಮುಂಭಾಗದಲ್ಲಿ ಐದು ಚಿಹ್ನೆ 
ಗಳಿದ್ದು, ಹಿಂಭಾಗದಲ್ಲಿ ಸಣ್ಣ ಸಣ್ಣ ಗುರುತುಗಳಿರುವ 
ನಾಣ್ಯಗಳಾಗಿವೆ. ಈ ರೀತಿಯ ನಾಣ್ಯಗಳನ್ನು 
ಮುದ್ರಾಂಕಿತ ನಾಣ್ಯಗಳೆ ಅಧ್ಯಯನ ಪಿತಾಮಹ 
ಎನಿಸಿದ ಡಾ| ಪಿ. ಎಲ್‌. ಗುಪ್ತರವರು ಮಗಧ- 
ಮೌರ್ಯರ ಕರ್ಷಪಣಗಳು ಎಂದು ಕರೆದಿದ್ದಾರೆ.!$ 
ನಂದರು ಮತ್ತು ವತೌರ್ಯರು ಭಾರತಾದ್ಮಂತ ಆಳ್ವಿಕೆ 
ನಡೆಸಿರುವುದರಿಂದ ಈ ಕರ್ಷಪಣಗಳು ದೇಶದ ಎಲ್ಲಾ 


ಮೂಲೆಗಳಲ್ಲೂ ದೊರೆತಿರುವುದನ್ನು  ಗಮನಿಸಬಹು 
ದಾಗಿದೆ. 


3 Studies in 51 Coins, Vol. 4, (ed) Prof. A. V. Narasimha Murthy, ಐ. 51 
14 K.V.RamanaidP. Shanmugam, Studies in 5.1. Coins, Vol. I, pp. 24-29. 


15 Coins, P-L. Gupta, ೧. 43. 


16 Ancient Indian SPMC of the Magadha-Mauryan Karshapana Series, 0. 1. Gupta 


& Hardaker, p 1. 


ಇತಿಹಾಸ ದರ್ಶನ 


[9] ೬೫ 


to 


ಹ ಟು 


ಆಕರ ಗ್ರಂಥಗಳು 


ಕರ್ನಾಟಕ ನಾಣ್ಯ ಸಂಪತ್ತು, ಎ. ವಿ. ನರಸಿಂಹಮೂರ್ತಿ, ಬೆಂಗಳೊರು, ೧೯೭೪ 

ಕಾಯಿನ್ಸ್‌ ಆಫ್‌ ಕರ್ನಾಟಕ, ಎ. ವಿ. ನರಸಿಂಹೆಮೂರ್ತಿ, ಬೆಂಗಳೂರು, ೧೯೭೩ 

ಮೈಸೂರು ಅರ್ಕಿಯಾಲಜಿಕಲ್‌ ರಿಪೋರ್ಟ್‌, ೧೯೩೬ ಮತ್ತು ೧೯೩೮, ಎಮ್‌. ಎಚ್‌. ಸ್ವಷ್ಟ ಮೆ ಸೂರು 
ನ್‌ಪಿಯಂಟ್‌ ಇಂಡಿಯನ್‌ ಸಿಲ್ವರ್‌ ಪಂಚ್‌ ಮಾರ್ಕ್‌ಡ್‌ ಕಾಯಿನ್ಸ್‌ ಆಫ್‌ ದಿ ಮಗದ-ಮೌರ್ಯ ಕರ್ಷಪಣ ಸೀರೀಸ್‌ 
ಪಿ. ಎಲ್‌. ಗುಪ್ತ ಮತ್ತು ಟಿ. "ಆರ್‌. ಹರ್ಡಕರ್‌, ಅಂಜನೇರಿ, ನಾಸಿಕ್‌, ೧೯೮೫ 


ಪೆಂಚ್‌ಮಾರ್ಕ್‌ಡ್‌ ಕಾಯಿನ್ಸ್‌ ಇನ್‌ ದಿ ಆಂಧ್ರಪ್ರದೇಶ್‌ ಗೌರ್ನಮೆಂಟ್‌ ಮ್ಯೂಸಿಯಂ, ಪಿ. ಎಲ್‌. ಗುಪ್ತ 
ಹೆ ೈದರಾಬಾದ್‌, ೧೯೬೧ 


ಬ ಯ ದ § Ed Se A Ips) ಚ 
ದಿ ಅಮರಾವತಿ ಹೋರ್ಡ್‌ ಆಫ್‌ ಸಿಇ ರ್‌ ಪಂಜ್‌ ಮಾರ್ಕ್‌ಡ್‌ ಕುಯಿನ್ನ್‌, ಖ. ಎಲ್‌. ಗುಪ್ತ ಹೈದೆರಾಬಾದ್‌ ೧೯೬೩ 
ಣು ಜು 


¢ 
ಸ್ಮಡೀಸ್‌ ಇನ್‌ ಸೌತ್‌ ಇಂಡಿಯನ್‌ ಕಾಯಿನ್ಸ್‌, ಸಂಪುಟ ೭, ಸಂಪಾದಕರು ; ಡಾ. ಎ. ವಿ. ನರಸಿಂಹಮೂರ್ತಿ, 
ಮದ್ರಾಸ್‌, ೧೯೯೪ 


ನ್ಯೂಮಿಸ್‌ಮ್ಮಾಟಿಕ್ಸ್‌ ಅಂಡ್‌ ಆರ್ಕಿಯಾಲಜಿ (206 International Colloquium), (ಸಂ) ಡಾ. ಪ. ಎಲ್‌. 
ಗುಪ್ತ ಮತ್ತು ಎ. ಕೆ. ಜಾ. ಅಂಜನೇರಿ, ನಾಸಿಕ್‌, ೧೯೮೭ 


ಶ್ರೀಕಂಠಿಕಾ : ಪ್ರೊ. ಎಸ್‌. ಶ್ರೀಕಂಠಶಾಸ್ತ್ರಿ ಫೆಲಿಸಿಟೇಷನ್‌ ವಾಲ್ಯೂಮ್‌, ಮೈಸೂರು, ೧೯೭೪ 


ಇತಿಹಾಸ ದರ್ಶನ 


